ಸಂಖೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


202 
ಶ್ರೀ ಮಹಾಂತೇಶ್‌ ಮ.ಕವಟಗಿಮಠ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 


ಉತ್ತರಿಸಬೇಕಾದ ದಿನಾಂಕ 18-07-2019 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿ 
ಸ್ಯ 
. —— 
ಪಕ್ಷಿ ಉತ್ತರ 
| ್‌ 
ಅ) | ರಾಜ್ಯದಲ್ಲಿ ಪ್ರಕತಿ ವರ್ಷ ಎಷ್ಟು ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ದಿನವಹಿ ಸರಾಸರಿ ಎದ್ಭುತ್ತಿನ್ನಿ ಬೇಡಿಕೆಯ ಈ 
ಮೆಗಾವ್ಯಾಟ್‌ ವಿದ್ಯುತ್ತಿನ ಬೇಡಿಕೆ ಇದೆ; ಕೆಳಕಂಡಂತಿರುತದೆ. 
ವಿದ್ಯುಕ್ತಿನ ಬೇಡಿಕೆ 
ವರ್ಷ f 
(ಮಿಲಿಯನ್‌ ಯೂನಿಟ್‌ಗಳಲ್ಲಿ) 
2016-17 126 ರಿಂದ 228 
207-18 114 ರಿಂದ 243 
208-19 138 ರಿಂದ 259 
2019-20 182 ರಿಂದ 260 (ಎಲ್‌.ಜಿ.ಬಿ.ಅರ್‌ ಪೊಜೆಕ್ಷನ್‌) 


ಆ) [ರಾಜ್ಯದ ವಿವಿಧ ಮೂಲಗಳಿಂದ 


ಎಷ್ಟು ಮೆಗಾ ವ್ಯಾಟ್‌ ವಿದ್ಯುತ್ತನ್ನು 


2019 ನೇ ಸಾಲಿನ ಜೂನ್‌ ತಿಂಗಳಿನಲ್ಲಿ ವಿವಿಧ ಮೂಲಗಳಿಂದ ಲಭ್ಯವಾದ ವಿದ್ಧುತ ಪ್ರಮಾಣದ 
ವಿವರಗಳು ಕೆಳಕಂಡಂತಿವೆ. 


ಉತ್ಪಾದಿಸಲಾಗುತ್ತಿದೆ (ವರ್ಗವಾರು | | 3 ವಿನ ಮರಗಳು ps ನ ಅಂಗನ  ಅಭ್ಯವಾದ ವಿದ್ಯುತ 
ವಿವರ ನೀಡುವುದು) ಸಂ . ಪಮಾಣ ಮಿಲಿಯನ್‌ ಯೂನಿಟ್‌ ಗಳಲ್ಲಿ (ತಾತ್ಕಾಲಿಕ) 
1 ಜಲವಿದ್ಯುತ್‌ | 581.8 
2 | ಶಾಖೋತ್ಸನ್ನ 965.2 
, | ಪವನ ಎದ್ಯುತ ಸರತ ಹಾಗು ಇತರ 
3 2080.7 
[S ಅಸಂಪ್ರದಾಯಿಕ ಮೂಲಗಳಿಂದ 
4 | ಬೃಹತ್‌ ಐಪಿಪಿ 257.2 
ಇತರೆ 5491.3 
ನ 5872.1 ] 
ಜೂನ್‌ 2019 ರ 'ಮಾಹೆಯಲ್ಲಿ ದೈನಂದಿನ ಸರಾಸರಿ ಎದ್ಯುತ ಬೇಡಿಕೆ ಪ್ರಮಾಣವು 196 
ಮಿ.ಯೂ.ಗಳಾಗಿದ್ದು, ಬೇಡಿಕೆ" ಪ್ರಮಾಣದಷ್ಟು ಎದ್ಭುತ್ತನ್ನು ವಿವಿಧ ಮೂಲಗಳಿಂದ ಉತ್ಪಾದಿಸಿ 
ಪೂರೈಸಲಾಗಿರುತ್ತದೆ. 

ಇ) | ಬೇಡಿಕೆ ಮತ್ತು ಸರಬರಾಜಿನ ಮಧ್ಯ ಪ್ರಸ್ತುತ, ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ಏದ್ಭುತ ಪೂರೈಕೆಯಾಗುತ್ತಿದ್ದು, ಕೊರತೆಯು ಇರುವೂಂ. | 
ಇರುವ ಕೊರತೆಯನ್ನು ಯಾವ | ಒಂದು ವೇಳೆ ವಿದ್ಯುತ ಕೊರತೆ ಉಂಟಾದಲ್ಲಿ, ತಾತ್ಕಾಲಿಕ ಕೊರತೆಯನ್ನು ನೀಗಿಸಲು .ಎಸ್ಕಾಂಗಳು 
ಮೂಲಗಳಿಂದ ತುಂಬಲಾಗುತ್ತಿದೆ; ಕೋರಿಕೆಯನ್ನು ಸಲ್ಲಿಸಿದ ನಂತರ, ವಿದ್ಯುತ್ತನ್ನು ಎನರ್ಜಿ ಎಕ್ಸ್‌ ಚೇಂಜ್‌ ಮುಖಾಂತರ ದಿನವಹಿ 

OO ಅವಶ್ಯಕತೆಯ ಆಧಾರಿದ ಮೇಲೆ ವಿದ್ದುಶ ಖರೀದಿ ಮಾಡಲಾಗುತ್ತದೆ. 

ಈ) | ಸರ್ಕಾರವು ಈ ಕೊರತೆಯನ್ನು ರಾಜ್ಯದಲ್ಲಿ ಸೋಲಾರ್‌ನಿಂದ ವಿದ್ಯುತ ಉತ್ಪಾದನೆಗೆ ಸ ಸರ್ಕಾರ ಉತ್ತೇಜನ ನೀಡಿದ್ದು ಕೆಳಕಂಡ 
ಸೌರಶಕ್ತಿಯಿಂದ ವಿದ್ಯುತ ಉತ್ಪಾದನೆಗೆ | ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ' - 
ಹೆಚ್ಚು ಒತ್ತು ಕೊಡುವ ನಿಟ್ಟಿನ | ೨ ಕರ್ನಾಟಕ ಸರ್ಕಾರವು ದಿನಾಂಕ 22-05-2014 ರಿಂದ, ಕರ್ನಾಟಕ ಸರ್ಕಾರದ ಸೌರನೀತಿ 2014-21 ನ್ನು 
ತೆಗೆದುಕೊಂಡ ಕ್ರಮಗಳೇನು; ಜಾರಿಗೆ ತಂದಿರುತ್ತದೆ. 


Ne ಆಂಗ ಟಾ ಅಗರ ಸಬ ಗಳ ಲರು ಟಾ ಬಡು ಡಿ ಿನ ನಿಪೆಕ ಿಕಲರಹನಗ ತ 


#2) 


ure 


-2- ಜಿ 


ಅಳವಡಿಸಿ ಕೊಳ್ಳಬಹುದಾಗಿರುತ್ತದೆ. ಸದರಿ ಘಟಕಗಳಿಂದ ಗ್ರಾಹಕರು ಉತ್ಪಾದಿಸುವ ಸೌರಶಕ್ತಿ ವಿದ್ಯುತ್‌ 
ಉತ್ಪಾದನೆಯು ತಾವು ಗಿಡನಿಂದ ಪಡೆದ ವಿದ್ಯುಚ್ಛೆಕ್ಷಿಗಿಂತ ಹೆಚ್ಚುವರಿಯಾಗಿದ್ದು ಗ್ಲಿಡ್‌ಗೆ ಫೂರೈಸಿದ್ದಲ್ಲಿ, ವಿದ್ಯುತ್‌ 
ಖರೀದಿ ಒಪ್ಪಂದ ಕೈಗೊಂಡ ಸ್ಥಾವರಗಳಿಂದ ಕರ್ನಾಟಕ ವಿದ್ಭುಚ್ಛಕ್ಷಿ ನಿಯಂತ್ರಣಾ ಆಯೋಗವು ಕಾಲಕಾಲಕ್ಕೆ 
ನಿಗದಿಪಡಿಸುವ ವಿದ್ಯುತ್‌ ದರದಂತೆ ಗ್ರಾಹಕರಿಗೆ ಹಣ ಪಾವತಿಸಲಾಗುವುದು. 
*  ಭೂಮಾಲೀಕತ್ವವುಳ್ಳ ರೈತರಿಗೆ 1-3 ಮೆ.ವ್ಯಾ. ಸೋಲಾರ್‌ ಯೋಜನೆಯಡಿ ರೈತರಿಗೆ ಅನುಕೂಲವಾಗಲು | ರಿಂದ 
3 ಮೆವ್ಯಾ ಸೋಲಾರ್‌ ಘಟಕಗಳನ್ನು ಅಳವಡಿಸಿಕೊಳ್ಳಲು ಕೆಡಲ್‌ ನಿಂದ ಅರ್ಜಿಗಳನ್ನು ಆಹ್ಹಾನಿಸಲಾಗಿರುತ್ತದೆ. 
ಸೌರಶಕ್ತಿ ಮೇಲ್ಸಾವಣಿ ವಿದ್ಯುತ್‌ ಘಟಕಗಳನ್ನು ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಎಂ.ಎನ್‌.ಆರ್‌.ಇ 
ವತಿಯಿಂದ ಸಬ್ಲಿಡಿಯನ್ನು ನೀಡಲಾಗುವುದು. 3 i 
ನವೀಕರಿಸಬಹುದಾದ ಇಂಧನ ಅಭಿವೃದ್ದಿಗಾಗಿ 13ನೇ ಹಣಕಾಸು ಯೋಜನೆಯಡಿ ಕೇಂದ್ರ ಸರ್ಕಾರದ 
ಅನುದಾನದಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್‌ ಪಿ.ವಿ. ಮೇಲ್ಸಾವಣಿ ಘಟಕಗಳನ್ನು ಅಳವಡಿಸಲಾಗುತ್ತಿದೆ. 


ಕೇಂದ್ರ ಸರಕಾರದ ಐ.ಪಿ.ಡಿ.ಎಸ್‌ ಯೋಜನೆಯಡಿ ಆಯ್ದ ಸಂಖ್ಯೆಯ ಸರ್ಕಾರಿ ಕಛೇರಿ/ಟ್ಟಡಗಳ 
ಮೇಲ್ಲಾವಣೆಯಲ್ಲಿ ಸೌರಶಕ್ತಿ ಘಟಕಗಳನ್ನು ಅಳವಡಿಸಲಾಗುತ್ತಿದೆ. 5 

ಕರ್ನಾಟಕ ಸರ್ಕಾರವು ರೈತರ ಕಲ್ಯಾಣಕ್ಕಾಗಿ 'ಸೂರ್ಯರೈತ”" ಜಾಲ ಸಂಪರ್ಕಿತ ಯೋಜನೆಯನ್ನು 
ದಿನಾಂಕ:20.09.2014 ರಂದು ಆದೇಶ ಹೊರಡಿಸಿರುತ್ತದೆ. 


ಮೂಲಕ ರೈತರ ಕಲ್ಯಾಣಕ್ಕಾಗಿ ಸೌರಶಕ್ತಿ ಆಧಾರಿತ ಜಾಲಮುಕ್ತ ನೀರಾವರಿ ಪಂಪ್‌ಸೆಟ್‌ಗಳನ್ನು ಅಳವಡಿಸುವ 
ಯೋಜನೆಯು ಚಾಲ್ತಿಯಲ್ಲಿರುತ್ತದೆ. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ:- 
ಕರ್ನಾಟಕ ಸರ್ಕಾರವು ಸೌರ ನಜ 2014-21 ಜಾರಿಗೆ ತಂದಿದ್ದು ಸೌರ ವಿದ್ಯುತ್‌ 
ಘಟಕಗಳಿಂದ 2020-21 ನೇ ಇಸವಿಯೊಳಗಡೆ' ಕನಿಷ್ಠ 8% ಸೋಲಾರ್‌ RPO ಗುರಿಯನ್ನು ತಲುಪುವ 
ನಿಟ್ಟಿನಲ್ಲಿ 6000 ಮೆ.ವ್ಯಾನಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಗುರಿಯನ್ನು ಹೊಂದಿರುತ್ತದೆ. ಸದರಿ 
ಸೋಲಾರ್‌ ಔP೦ ವರ್ಗವನ್ನು ಒಳಗೊಂಡು ಸೌರ ನೀತಿಯಲ್ಲಿ ವಿವಿಧ ವರ್ಗಗಳಡಿ ಸ್ವಬಳಕೆ, 
ಮೂರನೇ ವ್ಯಕ್ತಿ ಮಾರಾಟ ಹಾಗೂ ಖಾಸಗಿ ಸೋಲಾರ್‌ ಪಾರ್ಕ್‌ ವರ್ಗದಡಿ ಸೌರ ಘಟಕಗಳನ್ನು 
ಹಂಚಿಕೆ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 
ನಿಗದಿಪಡಿಸಿದ ಸೋಲಾರ್‌ ಖಔ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಈ ವರೆಗೆ 5864 
ಮೆ.ವ್ಯಾನಷ್ಟು ಸೌರ ಯೋಜನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ 2050 ಮೆ.ವ್ಯಾ ಸಾಮರ್ಥ್ಯದ 
ಪಾವಗಡ ಸೋಲಾರ್‌ ಪಾರ್ಕ್‌ನಲ್ಲಿನ 1850 ಮೆ.ವ್ಯಾ 970 ಮೆ.ವ್ಯಾ ಸ ಸಾಮರ್ಥ್ಯದ SECI ಯೋಜನೆ, 
ಜೆ.ಎನ್‌.ಎನ್‌.ಎಸ್‌.ಎಂ ನ 35 'ಮವ್ಯಾ ಸಾಮರ್ಥ್ಯದ ಘಟಕಗಳು ಸೇರಿರುತ್ತವೆ. ಜೂನ್‌-2019 ರ 
ಅಂತ್ಯಕ್ಕೆ ಸದರಿ ವರ್ಗದಡಿ 183.32 'ಮೆವ್ಯಾ ನಷ್ಟು ಸೋಲಾರ್‌ ಮೇಲ್ಫಾವಣಿ ಯೋಜನೆಗಳನ್ನು 
ಒಳಗೊಂಡು ಒಟ್ಟು 4628 ಮೆ.ವ್ಯಾ. ಸಾಮರ್ಥ್ಯದ ಯೋಜನೆಗಳು ಅನುಷ್ಠಾನಗೊಂಡಿರುತ್ತವೆ. 
ಮುಂದುವರೆದು, ಸ್ಪಬಳಕೆ, ಮೂರನೇ ವ್ಯಕ್ತಿ ಮಾರಾಟ ಹಾಗೂ ಖಾಸಗಿ ಸೋಲಾರ್‌ ಪಾರ್ಕ್‌ 
ವರ್ಗದಡಿ 3080 ಮೆ.ವ್ಯಾ ನಷ್ಟು ಸೌರ' ಘಟಕಗಳನ್ನು ಹಂಚಿಕೆ EAE ಇವುಗಳಲ್ಲಿ 1499 
ಮೆ.ವ್ಯಾನಷ್ಟು ಯೋಜನೆಗಳು ಅನುಷ್ಠಾನಗೊಂಡಿರುತ್ತವೆ. 


ರಾಜ್ಯದಲ್ಲಿ ವಿವಿಧ ವರ್ಗಗಳಡಿ 8597 ಮೆವ್ಯಾ ನಷ್ಟು ಸೌರ ಘಟಕಗಳನ್ನು ಹಂಚಿಕ 
ಮಾಡಲಾಗಿದ್ದು, ಇದುವರವಿಗೂ ಒಟ್ಟು 6146 ಮೆ.ವ್ಯಾ ನಷ್ಟು ಸಾಮರ್ಥ್ಯದ ಸೌರ ಘಟಕಗಳು 
ಅನುಷ್ಲಾನಗೊಂಡಿರುತ್ತವೆ. 


ಉ) 


ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ 


ಮೇಲೆ ' ವಿದ್ಯುತ ಪೆನಲ್‌ ಗಳನ್ನು 


ಅಳವಡಿಸಿ ಅವುಗಳ ಮುಖಾಂತರ 
ತಮ್ಮ ಮನೆಗಳಿಗೆ ಬೇಕಾದಂತಹ 
ಎಿದ್ಭುತ್ತನ್ನು ತಾವೇ ' 


ತಾವು ಗಿಡ್‌ನಿಂದ ಪಡೆದ ವಿದ್ಭುಚ್ಛಕ್ತಿಗಿಂತ ಹೆಚ್ಚುವರಿಯಾಗಿದ್ದು, ರಾಜ್ಯದ ವಿದ್ಯುತ್‌ ಜಾಲಕ್ಕೆ ಪೂರೈಸಿದ್ಧಲ್ಲಿ, 


ವಸತಿ ಗೃಹಗಳು/ ವಾಣಿಜ್ಯ ಕೇಂದ್ರಗಳ. ಶಿಕ್ಷಣ ಸಂಸ್ಥೆಗಳ; ಕೈಗಾರಿಕೆಗಳಲ್ಲಿನ ಛಾವಣಿಯ ಮೇಲೆ 

ಸೌರ ವಿದ್ಯುತ್‌ ಉತ್ಪಾದನಾ ಫಲಕಗಳನ್ನು ಸ್ಥಾಪಿಸಿ ಅದರ ಮೂಲಕ ವಿದ್ಯುತನ್ನು ಉತ್ಪಾದಿಸುವ 

ಯೋಜನೆಯನ್ನು ದಿನಾಂಕ: 07-11-2014 ರಂದು ರಾಜ್ಯದ ಎಲ್ಲಾ ವಿದ್ಯುತ ಸರಬರಾಜು ಕಂಪನಿಗಳಲ್ಲಿ 
ಜಾರಿಗೊಳಿಸಲಾಗಿದೆ. 

i ರಾಜ್ಯದ ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ' ಗ್ರಾಹಕರು ತಮ್ಮ ಸ್ಥಾವರದಲ್ಲಿ 

ಅಳವಡಿಸಿರುವ ಸೌರ ಶಕ್ತಿ ಮೇಲ್ಸಾವಣಿ ಘಟಕಗಳಿಂದ ಉತ್ಪಾದಿಸುವ ಸೌರಶಕ್ತಿ ವಿದ್ಧುತ್‌ ಉತ್ಪಾದನೆಯು, 


* ವಿದ್ಯುತ ಸರಬರಾಜು ಕಂಪನಿಗಳ ಗ್ರಾಹಕರು ತಮ್ಮ ಸ್ಥಾವರದಲ್ಲಿ ಸೌರ ಶಕ್ತಿ ಮೇಲ್ಭಾವಣಿ ಘಟಕಗಳನ್ನು 


ಕರ್ನಾಟಕ ಸರ್ಕಾರವು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ (ಕೆ.ಆರ್‌.ಇ.ಡಿ.ಎಲ್‌) | 


-3- 


ಉತ್ಪಾದಿಸುವುದರೊಂದಿಗೆ 
ವಿದ್ಯುತ್ತನ್ನು ಸರ್ಕಾರದ 
ಜಾಲಕ್ಕೆ ವರ್ಗಾವಣೆ 
ಸರ್ಕಾರವು ಹೊಸ ಯೋಜನೆ 
ಗಳೇನಾದರೂ ರೂಪಿಸಿದೆಯೇ; 
ಹಾಗಿದ್ದಲ್ಲಿ ವಿವರ ನೀಡುವುದು? 


ಹೆಚ್ಚಿನ 
ವಿದ್ಯುತ್‌ 
ಮಾಡಲು 


ಕರ್ನಾಟಕ ವಿದ್ಭುಚ್ಛಕ್ತಿ ನಿಯಂತ್ರಣಾ ಆಯೋಗದ ಅದೇಶ ಸಂಖ್ಯೆ $/03/1 ದಿನಾಂಕ : 10-10-2013 
ರಂತೆ, ದಿನಾಂಕ: 02-05-2016 ಕ್ಕಿಂತ ಮುಂಚೆ ವಿದ್ಯುತ ಖರೀದಿ ಒಪ್ಪಂದ ಕೈಗೊಂಡ ಸ್ಥಾವರಗಳಿಂದ 
ಉತ್ಪಾದಿಸುವ ವಿದ್ಧುತ್‌ನ ಪ್ರತಿ ಯೂನಿಟ್‌ಗೆ, ಕೇಂದ್ರ ಸರ್ಕಾರದ ಅನುದಾನ ಪಡೆಯದ ಸ್ಥಾವರಗಳಿಗೆ 
ರೂ.9.56/- ರಂತೆ -ಮತ್ತು ಅನುದಾನ ಪಡೆದುಕೊಂಡಿರುವ ಸ್ಥಾವರಗಳಿಗೆ ಪ್ರತಿ ಯೂನಿಟ್‌ಗೆ ರೂ.7.20/- 
ರರತೆ ಪಾವತಿಸಲಾಗುತ್ತಿದೆ. 


ದಿನಾಂಕ: 02-05-2016 ರ.ನಂತರ ವಿದ್ಯುತ್‌ ಖರೀದಿ ಒಪ್ಪಂದ ಮಾಡಿಕೊಳ್ಳಲಾದ ಮೇಲ್ಬಾವಣಿ ಸೌರ 
ವಿದುತ್‌ ಘಟಕಗಳಿಂದ ಈ ಕೆಳಕಂಡ ದರಗಳಲ್ಲಿ ವಿದುತ್‌ ಖರೀದಿಸಲಾಗುತಿದೆ. 


gs os ರೂ/ಯೂನಿಟ್‌ಗೆ (ಸಬ್ದಿಡ | ದರಗಳು ರೂ/ ಯೂನಿಟ್‌ಗೆ (ಸಬ್ಲಿಡಿ 
4 ರಹಿತ ಸ್ಥಾವರಗಳಿಗೆ) ಸಹಿತ ಸ್ಥಾವರಗಳಿಗೆ) 
1-10 ಕಿಷ್ಠಾ 7.08 : 603 - 
10 ~ 50 ಕಿ.ವ್ಯಾ 6.61 5.63 
50 - 100 ಕಿ.ವ್ರಾ 6.14 5.23 
100 - 500 a] 5.67 + ; '4.83 2] 
500 - 1000 ಕಿ.ವ್ಪಾ 5.20 443 


ದಿನಾಂಕ: 15-09-2017 ರಂದು  ಕೆಇಆರ್‌ಸಿಯಿಂದ ' ನೀಡಿರುವ ' ಜಕಾತಿ ಆದೇಶದಂತೆ 
ಬಹುಮಹಡಿಗಳ ಕಟ್ಟಡಗಳಲ್ಲಿ ಅಳವಡಿಸುವ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸೌರಶಕ್ತಿ ಮೇಲ್ಫಾವಣಿ 
ಘಟಕಗಳಿಗೆ ಪ್ರತಿ ಯೂನಿಟಗೆ APPC(Average Pooled Power Purchase Cost) ದರಗಳು 
ಅಥವಾ ರೂ.4.00/- ಇವುಗಳಲ್ಲಿ ಯಾವುದು ಕಡಿಮೆಯೋ ಆ: ದರವನ್ನು ನಿಗದಿಪಡಿಸುವಂತೆ 
ಸೂಚಿಸಲಾಗಿರುತ್ತದೆ. 

ಪ್ರಸ್ತುತ, ಕೆ.ಇ.ಆರ್‌.ಸಿ ಯ 18.05.2018 ರಂದು ದರಗಳನ್ನು ನಿಗದಿಪಡಿಸಿದ್ದು, ದಿನಾಂಕ: 01.04.2018 
ರಿಂದ 31.03.2019 ರವರೆಗೆ ಮಾಡಿಕೊಳ್ಳುವ ವಿದ್ಯುತ ಖರೀದಿ ಒಪ್ಪಂದಗಳ ಸ್ಥಾವರಗಳಿಗೆ ಅನ್ನಯಿಸುತ್ತದೆ. 
ಹಾಗೂ ಸೌರಶಕ್ತಿ ಘಟಕದ ಸಾಮರ್ಥ್ಯವು Sanctioned Lಂad ನೆ ಸಾಮರ್ಥ್ಯಕ್ಕೆ ಸಮವಿರಬೇಕೆಂದು 
ಸೂಚನೆ ನೀಡಲಾಗಿರುತ್ತದೆ ಮತ್ತು ಗೃಹಬಳಕೆ, ಹಾಸ್ಟಿಟಲ್ಸ್‌ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ Gross 
Metering eಥವಾ Net Metering ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದ್ದು, ಇತರೆ ಉಳಿದ 
ಸ್ಥಾವರಗಳಿಗೆ Net Metering ಮಾತ್ರ ಅಳವಡಿಸಿಕೊಳ್ಳುವ ಅವಕಾಶವಿರುತ್ತದೆ. 

ಪ್ರತ್ಯೇಕ (Individual) ಸೌರ ಮೇಲ್ಬಾವಣಿ ಸ್ಥಾವರಗಳಿಗೆ ಈ ಕೆಳಕಂಡಂತೆ ದರಗಳನ್ನು 
ವಿಧಿಸಲಾಗಿರುತ್ತದೆ: 

*  ಸಬ್ದಿಡಿ ಪಡೆಯುವ ಸ್ಥಾವರಗಳಿಗೆ:ರೂ.2.67/- 

. ೨. ಸೆಬ್ಲಿಡಿ ಪಡೆಯದ ಸ್ಥಾವರಗಳಿಗೆ: ರೂ.3.56/- 

ಬಹುಮಹಡಿ ಕಟ್ಟಡಗಳಲ್ಲಿ ಅಳವಡಿಸುವ ಒಂದಕ್ಕಿಂತ ಹೆಚ್ಚನ ಸೌರ ಮೇಲ್ಭಾವಣಿ ಸ್ಥಾವರಗಳಿಗೆ ಈ 
ಕೆಳಕಂಡಂತೆ ದರಗಳನ್ನು ವಿಧಿಸಲಾಗಿರುತ್ತದೆ: 

* ಸಬ್ದಿಡಿ ಪಡೆಯುವ ಸ್ಥಾವರಗಳಿಗೆ ರೂ.2.403/- 


ಸಬ್ದಿಡಿ ಪಡೆಯದ ಸ್ಥಾವರಗಳಿಗೆ ರೂ.3.204/- 


ಸಂಖ್ಯೆ: ಎನರ್ಜಿ 63 ಅಬಿಎಸ್‌ 2019 A 


ಗೂ ವವರ ರ ರಘ ಗಿಡ ಪೋಟಾ ಲಗಯಾಿಾ ಬೇಕಾ ಉಲಿ ತಳಸ ಡಡ ಅಕಾಲ ಹಾರರ್‌. ಲರುಪುಬಾಲಯಿನ ದಾನದ ಉಟಗಿ ಸರವ ಟಟನಸಸನಲೂನ ತಡಸ ಗಟಟ. 


(ಹೆಚ್‌.ಡಿ.ಕುಮಾರಸ್ವಾಮಿ) 
ಮುಖ್ಯಮಂತ್ರಿ 


